ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


(ಪದವೀಧರರ ಕ್ಷೇತ) 
10-03-2020 


ಮಾನ್ಯ ಪೌರಾಡಳಿತ, ತೋಟಗಾರಿಕೆ ಹಾಗೂ 
ರೇಷ್ಮೆ ಸಚಿವರು 


py 
ಪ್ರಶ್ನೆ 


ಉತರ 


ತುಮಕೂರು”ಜಿಕ್ಲಿ ಗಿ ತಾಲ್ಲೂಕಿನ ಗುಬ್ಬಿ 
ಪಟ್ಟಣ ಪಂಚಾಯಿತಿ ಯಾವ ದಿನಾಂಕದಿಂದ 
ಅಸ್ತಿತ್ಛಕ್ಕೆ ಬಂದಿದೆ; ವಾರ್ಡ್‌ಗಳ ಸಂಖ್ಯೆ ಎಷ್ಟು 
ಅವು ಯಾವುವು; ಪಂಚಾಯಿತಿ ಸರಹದ್ದು 
ಎಲ್ಲಿಯವರೆಗೆ ಇದೆ; (ವಿವರವಾದ ಮಾಹಿತಿ 
ನೀಡುವುದು) 


ಅಧಿಸೊಚನೆ ಸಂಖ್ಯೆ ವನಇ 641  ಎಂಎಲ್‌ಆರ್‌ 


95(13), ದಿನಾಂಕ 12.01.1996ರನ್ನ್ವಯ ಗುಬ್ಬಿ ಪಟ್ಟಣ 
ಪಂಚಾಯತಿಯು ಅಸ್ಸಿತ್ಛಕ್ಕೆ ಬಂದಿರುತ್ತದೆ. ಸದರಿ 
ಅಧಿಸೂಚನೆಯಲ್ಲಿ ಗುಬ್ಬಿ ಪಟ್ಟಣ ಪಂಚಾಯತಿಯ 


ಸರಹದ್ದನ್ನು ಗುಬ್ಬಿ ಮಧ್ಯಂತರ ಮಂಡಲ ಪಂಚಾಯ್ತಿಯ 
ಹಾಲಿ ಪ್ರದೇಶ ಎಂದು ನಿಗದಿಪಡಿಸಲಾಗಿದೆ. 

ಗುಬ್ಲಿ ಪಟಣ 

ಬ ಟ 

ವಾರ್ಡುಗಳು ಇರುತ್ತವೆ. 


ಪಂಚಾಯತಿಯಲ್ಲಿ ಒಟ್ಟು 19 


(ಆ) 


ಸದರ "ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 
ಮಾರನಕಟ್ಟೆಯು ಇದೆಯೇ; ಹಾಗಾದಲ್ಲಿ 
ಇದರ ವಿಸ್ಲೀರ್ಣ ಎಷ್ಟು ಮಾರನಕಟ್ಟೆಯ 
ಮಾಲೀಕರು ಯಾರು; (ವಿವರವಾದ ಮಾಹಿತಿ 
ನೀಡುವುದು) 


ಗುಜ್ಜ ಪಷ್ಠನ ಪಾಜಾಹಾತ ವ್ಯಾಸ್ತಹಕ್ಸ್‌ ಮಾರನ್‌ಷ್ಟಯ 
ಇದೆ. ಇದರ ವಿಸ್ತೀರ್ಣ 46.00 ಎಕರೆ ಆಗಿರುತ್ತದೆ. ಗುಬ್ಬಿ 
ಪಟ್ಟಣ ಪಂಚಾಯತಿಯ ಮಾಲೀಕತ್ವದಲ್ಲಿ ಮಾರನಕಟ್ಟೆಯು 
ಇರುತ್ತದೆ. 


(ಇ) 


ಮಾರನಕಟ್ಟೆಯ ಜಾಗದಲ್ಲಿ ಇಲ್ಲಿಯವರೆಗೆ 
ಯಾವ ಯಾವ ಇಲಾಖೆಗಳು ಹಾಗೂ 
ಸಂಘ-ಸಂಸ್ಥೆಗಳಿಗೆ ಜಮೀನನ್ನು ಮಂಜೂರು 
ಮಾಡಲಾಗಿದೆ; ಹಾಲಿ ಖಾಲಿಯಿರುವುದು 
ಎಷ್ಟು (ವಿವರವಾದ ಮಾಹಿತಿ ನೀಡುವುದು) 


ಮಾರನಕಟ್ಟೆಯ ಜಾಗದಲ್ಲಿ'ಈ ಕೆಳಕಂಡ ಇಲಾಖೆಗಳು 
ಹಾಗೂ ಸಂಘಸಂಸ್ಥೆಗಳಿಗೆ ಜಮೀನನ್ನು ನೀಡಲಾಗಿರುತ್ತದೆ. 
1) ಸಮಾಜ ಕಲ್ಯಾಣ ಇಲಾಖೆ(ಪರಿಶಿಷ್ಟ ಜಾತಿಯ 
ಬಾಲಕಿಯರ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯ). 
2) ನೀರಾವರಿ ಇಲಾಖೆ (ಹೇಮಾವತಿ ಕಛೇರಿ). 
3) ನ್ಯಾಯಾಧೀಶರ ವಸತಿಗೃಹ. 
4) ಅರಣ್ಯ ಇಲಾಖೆ ಕಛೇರಿ. 
5) ಒಕ್ಕಲಿಗರ ಸಮುದಾಯ ಭವನ. 
6) ಸಾರ್ವಜನಿಕ ಶಿಕ್ಷಣ ಇಲಾಖೆ(ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ). 
7) ವೀರಶೈವ ಸಮಾಜ. 
8) ಕೃಷಿ ಇಲಾಖೆ ಕಛೇರಿ. 
9) ನಿವೃತ್ತ ನೌಕರರ ಸಂಘ ಕಟ್ಟಡ. 
10) ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ. 
11) ಚನ್ನಬಸವೇಶ್ವರ ಕೃಪಾ ಹೋಷಕ ನಾಟಕ ಮಂಡಳಿ ಕಟ್ಟಡ. 
12)ವೈಷ್ಠವ ಸಮಾಜ 
ಹಾಲಿ ಸುಮಾರು 25 ಎಕರೆ ಖಾಲಿ ಜಾಗ ಇರುತ್ತದೆ. 


(ಈ) [ಗುಬ್ಬಿ ಸರ್ಕಾರಿ ಬಸ್‌ ನಿಲ್ದಾಣದಿಂದ [ಸ್ಥಳೀಯ ಯೋಜನಾ ಪ್ರದೇಶ್‌ 
ಮಾರುಕಟ್ಟೆ ಪಕ್ಕದಲ್ಲಿ ಉತ್ತಮ ಘೋಷಣೆಯಾಗಿರುವುದಿಲ್ಲವಾದ್ದರಿಂದ ಸಿ.ಡಿ.ಪಿ.ಯನ್ನು 
ನರ್ಮಿಸಲು ಪಟ್ಟಣ ಪಂಚಾಯಿತಿಯ | ತಯಾರಿಸಿರುವುದಿಲ್ಲ. 
ಸಿ.ಡಿ.ಪಿ.ಯಲ್ಲಿ ಸೇರಿಸಲಾಗಿದೆಯೇ? 

(ವಿವರವಾದ ಮಾಹಿತಿ ನೀಡುವುದು) 
ಸಂಖ್ಯೆ: ನಅಇ 09 ಎಲ್‌ಸಿಕ್ಕೂ 2020 
(ನಾರೌೇಯಣ ಗೌಡ) 


ಪೌರಾಡಳಿತ, ತೋಟಗಾರಿಕೆ ಹಾಗೂ 
ರೇಷ್ಮೆ ಸಚೆವರು 


